ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ಕುಮಾರಸ್ವಾಮಿ ಬಡಾವಣೆಯಲ್ಲಿನ ರಸ್ತೆ ಬಗ್ಗೆ 
ಶ್ರೀ ಅ. ದೇವೇಗೌಡ(ಪದವೀಧರರ ಕ್ಷೇತ್ರ) - 
447 (647) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಕುಮಾರಸ್ವಾಮಿ ಬಡಾವಣೆಯಲ್ಲಿನ 69ನೇ (ವಾಸವಿ ಆಸ್ಪತ್ರೆ ಹತ್ತಿರವಿರುವ) ಅಡ್ಡರಸ್ತೆಯನ್ನು ಒಂದನೇ ಹಂತ ಹಾಗೂ 
ಎರಡನೇ ಹಂತ ಎಂದು ವಿಂಗಡಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಸದರಿ ರಸ್ತೆಯ ಒಂದನೇ ಹಂತದಲ್ಲಿರುವ ನಿವೇಶನಗಳ ಸಂಖ್ಯೆ ಮತ್ತು ಎರಡನೇ ಹಂತದಲ್ಲಿರುವ ನಿವೇಶನಗಳ 
ಸಂಖ್ಯೆಗಳನ್ನು ಒದಗಿಸುವುದು; 


(ಇ) ಸದರಿ ರಸ್ತೆಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ಹಂಚಿರುವ ಖಾತಾ ಪ್ರಮಾಣ ಪತ್ರದಲ್ಲಿನ ನಿವೇಶನಗಳ 
ಸಂಖ್ಯೆಯು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯವರು ನಮೂದಿಸಿರುವ ನಿವೇಶನಗಳ ಸಂಖ್ಯೆಗೆ ತಾಳೆಯಾಗುವುದೇ? 
(ಪೂರ್ಣ ಮಾಹಿತಿಯನ್ನು ಒದಗಿಸುವುದು) 


